ಕರ್ನಾಟಕ ವಿಧಾನ ಪರಿಷತ್ತು 


1) | ಚುಕ್ಕೆ ಗುರುತಿಲ್ಲದ ಪಶ್ನೆ ಸಂಖ್ಯೆ | 139 (1೨) 
2) | ಮಾನ್ಯ ಸೆದೆಸ್ಯರ ಹೆಸೆರು ಶ್ರೀ ಅ.ಜ ಪಾಟೀಲ್‌ (ಸ್ಥಳೀಯ ಸಂಸ್ಥೆಗಳ ಕ್ಲೇತು) 
3) ಉತ್ತರಸಪೌೇಣಾದ ದಿನಾಂಕ 13-12-2021 


ತ್ನ 


4) | ಉತ್ತರಿಸುವವರು 


ಮಾನ್ಯೆ ಉನ್ನೆತೆ ಶಿಕ್ಷಣ, ವಿದ್ಯುನ್ಮಾನ, ಮಾಹಿತಿ ತಂತ್ರಜ್ಞಾನ 
ಮತ್ತು ಜೈವಿಕ ತಂತ್ರಜ್ಞಾನ, ವಿಜ್ಞಾನ ಮತ್ತು ತಂತ್ರಜ್ಞಾನ 
ಹಾಗೂ ಕೌಶಲ್ಯಾಭವೃದ್ಧಿ, ಉದ್ಯಮಶೀಲತೆ ಮತ್ತು 
ಜೀವನೋಪಾಯ ಸಚವರು 

ಉತ್ತರ 


ಅ). ಕಲಬುರಗಿ ಮತ್ತು ಯಾದಗಿರಿ 


ಜಲ್ಲೆಗಳಲ್ತ ಕೌಶಲ್ಯಾಭ ವೃದ್ಧಿ 
ಉದ್ಯಮಶೀಲತೆ ಮತ್ತು 
ಜೀವನೋಪಾಯ ಇಲಾಖೆಯಿಂದ 
ನಿರುದ್ಯೋಗಿಗಳಗೆ ಉದ್ಯೋಗ 
ಕಲ್ಪಸಲು ರೂಪಿಸಿರುವ 


ಯೋಜನೆಗಳು ಯಾವುವು; 
(ಸಂಪೂರ್ಣ ವಿವರ ನೀಡುವುದು) 


ಕರ್ನಾಟಕ ಕೌಶಲ್ಯಾಭವೃದ್ಧಿ ನಿಮ : 
ರಾಜ್ಯದಾದ್ಯಂತ ಕರ್ನಾಟಕ ಕೌಶಲ್ಯಾಭವೃದ್ಧಿ ನಿಗಮವು ಕೇಂದ್ರ ಸರ್ಕಾರದ 
ಪ್ರಧಾನಮಂತ್ರಿಗಳ ಕೌಶಲ್ಯ ವಿಕಾಸ ಯೋಜನೆಯನ್ನು ಹಾಗೂ ರಾಜ್ಯ ಸರ್ಕಾರದ 
ಮುಖ್ಯಮಂತ್ರಿಗಳ ಕೌಶಲ್ಯ ಕರ್ನಾಟಕ ಯೋಜನೆಯನ್ನು ಜಾರಿಗೆ ತಂದಿದ್ದು, ರಾಜ್ಯದ ಯುವ 
ಜನತೆಗೆ ಅಲ್ಪಾವಧಿ ಕೌಶಲ್ಯಾಧಾರಿತ ತರಬೇತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು 
ಉದ್ಯೋಗ ಕಲ್ಪಸುವ ಯೋಜನೆಗಳನ್ನು ಜಾರಿಗೊಳಆಸಲಾಗಿದೆ. 
ಸಿಡಾಕ್‌: 


ಕಲಬುರಗಿ ಮತ್ತು ಯಾದಗಿರಿ ಜಲ್ಲೆಗಳಲ್ಲ ಕೌಶಲ್ಯಾಭವೃದ್ಧಿ, ಉದ್ಯಮಶೀಲತೆ ಹಾಗೂ 
ಜೀವನೋಪಾಯ ಇಲಾಖೆ, ಕರ್ನಾಟಕ ಉದ್ಯಮಶೀಲತಾಭವೃದ್ಧಿ ಕೇಂದ್ರ (ಸಿಡಾಕ್‌) 
ವತಿಯುಂದ ಈ ಕೆಳಕಂಡ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. 


pr 


ಒಂದು ದಿನದ ಉದ್ಯಮಶೀಲತಾ ಜಾಗೃತಿ ಕಾರ್ಯಕ್ರಮ 
ಮೂರು ದಿನಗಳ ಉದ್ಯಮಶೀಲತಾ ಪ್ರೇರಣಾ ಕಾರ್ಯಕ್ರಮ 
ಮೂರು ದಿನಗಳ ಉದ್ಯಮಶೀಲತಾ ಜಾಗೃತಿ ಕಾರ್ಯಕ್ರಮ 
ಆರು ದಿನಗಳ ಉದ್ಯಮಶೀಲತಾಭವ್ಯದ್ಧಿ ಕಾರ್ಯಕ್ರಮ 
ಹತ್ತು ದಿನಗಳ ಉದ್ಯಮಶೀಲತಾಭವೃದ್ಧಿ ಕಾರ್ಯಕ್ರಮ. 


a» 


ಮೂವತ್ತು ದಿನಗಳ ವಲಯಾಧಾರಿತ ಉದ್ಯಮಶೀಲತಾಭವ್ಯಧ್ಧಿ ಕಾರ್ಯಕ್ರಮ. 


ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಅಭಯಾನ (NRLM): 


ಕೌಶಲ್ಯಾಭವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆಯ ಸಂಜೀವಿನಿ- 
ಕೆಎಸ್‌ಅರ್‌ಎಲ್‌ಪಿಎಸ್‌ ಮೂಲಕ ಪ್ರಮುಖವಾಗಿ ಗ್ರಾಮೀಣ ಮಹಿಳಾ ನಿರುಜ್ಯೋಗಿಗಳಗೆ 
ಉದ್ಯೋಗವನ್ನು ಕಲ್ಪಸುವ ಉದ್ದೇಶದಿಂದ ಈ ಕೆಳಗಿನಂತೆ ಕಾರ್ಯಕ್ರಮಗಳನ್ನು 
ಅನುಷ್ಠಾನಗೋಳಸಲಾಗುತ್ತಿದೆ. ಮುಂದುವರೆದು, ಹ್ರಸಹಾಯ "ಗುಂಪುಗಳ ಸದಸ್ಯರು 
ಉತ್ಪಾದಿಸುತ್ತಿರುವ ಉತ್ತನ್ನಗಳಗೆ ವಿವಿಧ ಮಾರುಕಲ್ಲೆ ಸೌಲಭ್ಯಗಳನ್ನು ಒದಗಿಸುವುದು 
ಸೇರಿದಂತೆ ಒಂದಕ್ಕಿಂತ ಹೆಚ್ಚಿನ ಜೀವನೋಪಾಯ ಚಟುವಟಕೆ ಒದುಗಿಸುವುದಕ್ಕಾಗಿ 


ನರೆಣಾ ಮತ್ತು ವಿವಿಧ ಇಲಾಖೆಗಳ ಸೌಲಭ್ಯಗಳನ್ನು ಒಗ್ಗೂಡಿಸುವಿಕೆ ಪರಿಕಲ್ಪನೆಯಡಿ 
ಒದಗಿಸಲಾಗುತ್ತಿದೆ. 


[4 


1. ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಅಭಿಯಾನ 
ಅ. ಸಾಮಾಜಕ ಸೇರ್ಪಡೆ ಮತ್ತು ಕ್ರೋಡೀಕರಣ: ಎನ್‌ ಆರ್‌ ಎಲ್‌ ಎಂ ನ ಪ್ರಕಾರ ಗ್ರಾಮೀಣ 
ಭಾಗದ ಎಲ್ಲಾ ಬಡಕುಟುಂಬದಿಂದ ಓರ್ವ ಮಹಿಳೆಯನ್ನು ಒಗ್ಗೂಡಿಸುವುದು 
ಕಡ್ಡಾಯವಾಗಿದೆ. ಯೋಜನೆಯ ಪ್ರಮುಖ ಚಟುವಟಕೆಯೆಂದರೆ ಹೊಸ 'ಪ್ರಸಹಾಯ 
ಗುಂಪುಗಳ ರಚನೆ, ಪ್ರಸಹಾಯ ಗುಂಪುಗಳೆ ಬಲವರ್ಧನೆ ಹಾಗೂ ವಾರ್ಡ್‌ ಮತ್ತು ಗ್ರಾಮ 
ಪಂಚಾಯುತಿ ಮಟ್ಟದ ಒಕ್ಸೂಟಗಳನ್ನು ರಚಿಸುವ ಮೂಲಕ ಅವರಿಗೆ ಅನಷನೆನೀಾಯ 
ಉದ್ಯೋಗಗಳನ್ನು ಕಲ್ತಸುವುದಾಗಿರುತ್ತದೆ. ಈ ಕೆಳಗಿನ ಪ್ರಕ್ರಿಯೆಯಂತೆ ಚಟುವಟಕೆಗಳನ್ನು 
ಅನುಷ್ಠಾನಗೊಳಸಲಾಗುತ್ತಿದೆ. 
* ಸ್ವಸಹಾಯ ಗುಂಪು ರಚನೆ : ಸ್ರಸಹಾಯ ಗುಂಪುಗಳು ಸಮುದಾಯದ ಸಾಂಸ್ಲೀಕರಣದ 
ಮೊದಲ ಹಂತದ ವ್ಯವಸ್ಥೆಯಾಗಿರುತ್ತದೆ. ಸುಮಾರು 10 ರಿಂದ 2೦ ಮಹಿಳೆಯರು 
ಜೊತೆಗೂಡಿ ಗುಂಪೊಂದನ್ನು ರಚಸಲಾಗುವುದು. 


* ವಾರ್ಡ್‌ ಮಟ್ಟದ ಒಕ್ಕೂಟ: ಸಮುದಾಯದ ಸಾಂಸ್ಲೀಕರಣದ ಎರಡನೆಯ ಹಂತದ 
ಸಂಘಟನೆ ಇದಾಗಿರುತ್ತದೆ. ಕನಿಷ್ಠ 2ರಿಂದ 2೦ ಪ್ರಸಹಾಯ ಗುಂಪುಗಳು ಜೊತೆಗೂಡಿ 
ವಾರ್ಡ್‌ ಮಟ್ಟದ ಒಕ್ಸೂಟವನ್ನು ರಚಿಸಲಾಗುವುದು. 


* ಗ್ರಾಮ ಪಂಚಾಯುತಿ ಮಟ್ಟದ ಒಕ್ಕೂಟ ರಚನೆ : ಸಮುದಾಯ ಸಾಂಸ್ಟೀಕರಣದ 
ಮೂರನೆಯ ಹಂತವೆಂದರೆ ಗ್ರಾಮ ಪಂಚಾಯತ್‌ ಮಟ್ಟದ ಒಕ್ಕೂಟ. ಇದು ಗ್ರಾಮ 
ಪಂಚಾಲುಗೆ ಸೇರಿದ ವಾರ್ಡ್‌ ಒಕ್ಕೂಟ ಸಂಘಗಳ ಸಂಘಟನೆಯಾಗಿರುತ್ತದೆ. 


* ತಾಲ್ಲೂಕು ಮಟ್ಟದ ಒಕ್ಕೂಟ ರಚನೆ: ಸಮುದಾಯದ ಸಾಂಸ್ಥೀಕರಣದ ನಾಲ್ಲನೆಯ 
ಹಂತವೆಂದರೆ ತಾಲ್ಲೂಕು ಮಟ್ಟದ ಒಕ್ಸೂಟ. ಗ್ರಾಮ ಪಂಚಾಯ್ತು ಹಂತದ ಒಕ್ಕೂಟಗಳು 
ಸೇರಿ ತಾಲ್ಲೂಕು ಹಂತದ ಒಕ್ಕೂಟವನ್ನು ರಚಸುವರು. 

ಆ. ಸ್ವಸಹಾಯ ಗುಂಪುಗಳ ತರಬೇತಿ: ಸ್ರಸಹಾಯ ಗುಂಪುಗಳಗೆ ಪಂಚಸೂತ್ರಗಳ ಪಾಲನೆ, 

ಬ್ಯಾಂಕ್‌ ಸಂಪಕ್ಕ, ಜೀವನೋಪಾಯ ಚಟುವಟಕೆಗಳು, ವಾರ್ಷಿಕ ಲೆಕ್ಕ ಪರಿಶೋಧನೆ 

ಇನ್ನೂ ಮುಂತಾದ ತರಬೇತಿಗಳನ್ನು ನೀಡುವುದರ ಮೂಲಕ ಗುಂಪುಗಳನ್ನು | 
ಸುಪ್ಲಿರವಾಗಿಸಲು ಕ್ರಮವಹಿಸುವುದಾಗಿದೆ. ಇವುಗಳನ್ನು ಸಮುದಾಯ ಸಂಪನ್ಕೂಲ ವ್ಯಕ್ತಿಗಳ 
ಮೂಲಕ ಮಾಡಲಾಗುವುದು. 

ಇ. ಆರ್ಥಿಕ ಸೇರ್ಪಡೆ : ಸ್ವಸಹಾಯ ಗುಂಪುಗಳ ಈ ಕೆಳಕಂಡ ಮೂಲಗಳಂದ ಅನುದಾನದ 

ಸೌಲಭ್ಯವನ್ನು ಪಡೆಯಬಹುದಾಗಿದೆ. 

* ಸುತ್ತುನಿಧಿ : ಹೊಸ ಮತ್ತು ಬ್ಯಾಂಕ್‌ ಸಾಲ ಪಡೆಯದ ಪ್ವಸಹಾಯ ಗುಂಪುಗಳಗೆ, 
ಬ್ಯಾಂಕ್‌ ಸಾಲ ಪಡೆಯಲು ಅನುವಾಗುವಂತೆ ಮತ್ತು ಆರ್ಥಿಕವಾಗಿ ಸಬಲರಾಗುವಂತೆ 
ಮಾಡಲು ಅರ್ಹ ಗುಂಪುಗಳನ್ನು ಗುರ್ತಿಸಿ, ಶ್ರೇಣೀಕರಣ ಮಾಡಿ ಗರಿಷ್ಠ ರೂ. 
15೦೦೦/- ಗಳನ್ನು ಅನುದಾನದ ರೂಪದಲ್ಲ ಒದಗಿಸುವುದು. 


€ ಸಮುದಾಯ ಬಂಡವಾಳ ನಿಧಿ: (ಪಿ.ಐ.ಎಫ್‌) ಒಕ್ಕೂಟಗಳ ಸುಸ್ಳಿರತೆಯನ್ನು ಬೆಂಬಅಸಲು |' 
ಸಮುದಾಯ ಬಂಡವಾಳ ನಿಧಿಯನ್ನು ನೀಡಲಾಗುವುದು. ಸಮುದಾಯ ಬಂಡವಾಳ 
ನಿಧಿಯನ್ನು ಪರಿಶಿಷ್ಠ ಜಾತಿ/ಪ ಪರಿಶಿಷ್ಟ ಸಂಗಡಗಳಣೆ ರೂ.125ರ,೦೦೦ ಹಾಗೂ ಇತರೆ 
ಗುಂಪುಗಳಗೆ ರೂ.75,0೦೦/-ಗಳನ್ನು ನೀಡಲಾಗುತ್ತಿದೆ. 

o ಸ್ವಸಹಾಯ ಗುಂಪುಗಳ ಬ್ಯಾಂಕ್‌ ಅಂಕೇಜ್‌ : ಸುತ್ತು ನಿದಿ, ಸಮುದಾಯ ಬಂಡವಾಳ 
ನಿಧಿ ಮತ್ತು. ಬ್ಯಾಂಕ್‌ ಅಂಕೇಜ್ಞೆ undefined ಅನುದಾನದ ಬೆಂಬಲವನ್ನು ನೀಡುವ 
ಮೂಲಕ ಬಡಜನರ ಆರ್ಥಿಕ ಭದ್ರತೆ/ಸುರಕ್ಷತೆಯನ್ನು ಉತ್ತೇಜಸುವುದಾಗಿದೆ. 


* ಬಡ್ಡಿ ಸಹಾಯಧನ: ಎನ್‌ಅರ್‌ಎಲ್‌ಎಂ ಬಡ್ಡಿ ಸಹಾಯಧನ ಅಡಿಯಲ್ಲ ರೂ.3 ಲಕ್ಷದ 
ವರೆಗೆ ಸಾಲ.ಪಡೆಯುವ 4ಏಎಲ್‌ ಪ್ರ ಸಹಾಯ ಗುಂಪುಗಳ ಸದಸ್ಯರುಗಳಗೆ ವಾರ್ಷಿಕ 
ಶೇ.7ರ ಬಡ್ಡಿ ದರದಲ್ಲ ಸಾಲ ನೀಡಲಾಗುವುದು. 


2. ದೀನ ದಯಾಳ ಉಪಾದ್ಯಾಯ ಗ್ರಾಮೀಣ ಕೌಶಲ್ಯ ಯೊಜನೆಯ-ಡಿಡಿಯುಜಕೆವ್ಯ: 
ಕೇಂದ್ರ ಪುರಸ್ಥ್ಯೃತ ಯೋಜನೆಯಾಗಿದ್ದು(60:4೦) ರಾಜ್ಯದಲ್ಲಿ ೨೦13-14ನೇ ಸಾಅನಿಂದ 
ಜಾರಿಗೊಆಸಲಾಗುತ್ತಿದೆ. ಈ ಯೋಜನೆಯಡಿ 18 ರಿಂದ 35 ವಯೋಮಾನದ 
ಗ್ರಾಮೀಣ ಯುವಕ ಯುವತಿಯರನ್ನು ಗುರುತಿಸಿ ಅವರುಗಳ 


ವಿದ್ಯಾರ್ಹತೆಗೆನುಗೆಣವಾಗಿ (8ನೇ ತರಗತಿ ಮೇಲ್ಪಟ್ಟು) ಕಂಪ್ಯೂಟರ್‌, ಹಾಸ್ಟಿಬಾಅಟ, 
ಡಾಲಾಎಂಟ್ರ, ಪ್ರವಾಸೋದ್ಯಮ, ಮೆಕಾನಿಕ್‌, ನಸಿರ೯ಗ್‌. ಸೆಕ್ಕೂರಿಟ ಸರ್ವಿಸಸ್‌, 
ಟೈಲರಿಂಗ್‌ ಇತ್ಯಾದಿಯಾಗಿ ವಿವಿಧ ಕ್ಷೇತ್ರಗಳಲ್ಲ ಕನಿಷ್ಠ 3 ತಿಂಗಳುಗಳಂದ ಒಂದು 
ವರ್ಷದವರೆಗೆ ಉಚಿತ ವಸತಿಯೊಂದಿಗಿನ ಶ್ರೇಷ್ಠ ಗುಣಮಟ್ಟದ ಕೌಶಲ್ಯ ತರಬೇತಿ ನೀಡಿ 
ಕಡ್ಡಾಯವಾಗಿ ಉದ್ಯೋಗ ಒದಗಿಸುವ ಏಕೈಕ ಯೋಜನೆಯಾಗಿದೆ. 

3. ಗ್ರಾಮೀಣ ಹ್ಟಯಂ ಉದ್ಯೋಗ ತರಬೇತಿ ಸಂಸ್ಥೆ: ಸದರಿ ತರಬೇತಿಯ ಸಂಸ್ಥೆಯ ಮೂಲಕ 
ಗ್ರಾಮೀಣ ನಿರುದ್ಯೋಗ ಯುವಕ/ಯುವತಿಯರಿಗೆ ಪ್ರಯಂ ಉದ್ಯೋಗ ಕೈಗೊಳಲು 
ತರಬೇತಿಯನ್ನು ನೀಡಲಾಗುತ್ತಿದೆ, ಸದರಿ ತರಬೇತಿಯಲ್ಪ ಸ್ವ-ಉದ್ಯೋಗ 
ಕೈಗೊಳ್ಳಬೇಕಾಗಿರುವ ಅಗತ್ಯ ಮಾಹಿತಿ, ಯೋಜನಾ ವರದಿ, ಮಾರ್ಕೆಟ್‌ ಆಯ್ಕೆ 
ಸಂಬಂಧಿಸಿದಂತೆ ತರಬೇತಿಯನ್ನು ನೀಡಲಾಗುತ್ತಿದೆ. ತರಬೇತಿಯ ಸಂದರ್ಭದಲ್ಲ 
ಶೀಭರಾರ್ಥಿಗಳಗೆ ಸಮವಸ್ತ ನೀಡಲಾಗುತ್ತದೆ. 

4. ಉನ್ನುತಿ ಕೌಶಲ್ಯ ಯೋಜನೆ: ಸದರಿ ಯೋಜನೆಯ ತರಬೇತಿಯನ್ನು ಮಹಾತ್ಯ ಗಾಂಧಿ 
ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಬಾತ್ರಿ ಯೋಜನೆಯಡಿ 2೦18-1೨ ರಲ್ತ ಒಂದು 
ನೂರ ದಿನ ಕೆಲಸವನ್ನುನಿರ್ವಹಿಸಿದ ಕುಟುಂಬದ ಒಬ್ಬ ಸದಸ್ಯರಿಗೆ, ಎಸ್‌.ಜ.ಆಯ್‌- 
ಗ್ರಾಮೀಣ ಸ್ರಯಂ ಉದ್ಯೋಗ ತರಬೇತಿ ಸಂಸ್ಥೆ, ದಿನ ದಯಾಳ ಉಪಾದ್ಯಾಯ 
ಗ್ರಾಮೀಣ ಕೌಶಲ್ಯ ಯೊಜನೆ ಮತ್ತು ಕೃಷಿ ವಿಜ್ಞಾನ ಕೇಂದ್ರಗಳಲ್ಲ ಪ್ರ- ಉದ್ಯೋಗ 
ತರಬೇತಿಯನ್ನು ನೀಡಲಾಗುತ್ತದೆ. ಸದರಿ ತರಬೇತಿಯನ್ನು ಪಡೆದ ಅಭ್ಯಾರ್ಥಿಗಳಗೆ ಪ್ರತಿ 
ದಿನಕ್ಕೆ ರೂ: 289/- ಶಿಷ್ಯವೇತನವನ್ನು ನೀಡಲಾಗುತ್ತದೆ ಹಾಗೂ ತರಬೇತಿಯ 
ಸಂದರ್ಭದಲ್ಲ ಸಮವಸ್ತ್ರ ನೀಡಲಾಗುತ್ತದೆ. 


ಡೇ-ನಲ್ವ್‌: 


ಕೌಶಲ್ಯಾಭವೃದ್ಧಿ ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆಯ ಡೇ-ನಲ್ಫ್‌ 
ಅಭಿಯಾನದಡಿ ಈ ಕೆಳಕಂಡ ಕಾರ್ಯಕ್ರಮಗಳನ್ನು ಕೈಗೊಳ್ಳಲಾಗಿದೆ. 


1 ಸಾಮಾಜಕ ಕ್ರೋಢೀಕರಣ ಮತ್ತು ಸಾಂಸ್ಥಿಕ ಅಭವೃದ್ಧಿ 

ಸದರಿ ಉಪಘಟಕದಡಿ ಮಹಿಳಾ ಪ್ರ-ಸಹಾಯ ಸಂಘ, ಪ್ರದೇಶ ಮಟ್ಟದ ಒಕ್ಲೂಟಗಳ ರಚನೆ, 
ಆವರ್ತಕ ನಿಧಿ ವಿತರಣಿ ಹಾಗೂ ಸಂಘದ ಸದಸ್ಯರುಗಳಗೆ ವಿವಿಧ ಸಾಮರ್ಥ್ಯ ಅಭವೃದ್ಧಿ 
ತರಬೇತಿ ಕಾರ್ಯಕ್ರಮಗಳನ್ನು ಆಯೋಜಸಲಾಗುವುದು. 


2) ಪ್ರಯಂ ಉದ್ಯೋಗ ಕಾರ್ಯಕ್ರಮ: 


ಸದರಿ ಉಪಘಫಟಕದಡಿ ವ್ಯೈಯಕ್ತಕ ಕರು ಉದ್ದಿಮೆ, ಗುಂಪು ಕಿರು ಉದ್ದಿಮೆ ಹಾಗೂ 
ಎಸ್‌ಹೆಚ್‌ಜ ಬ್ಯಾಂಕ್‌ ಕ್ರೆಡಿಟ್‌ ಅಂಕೇಜ್‌ಗೆ ಸಂಬಂಧಿಸಿದಂತೆ ಕ್ರಮವಾಗಿ ಬ್ಯಾಂಕಿನಿಂದ 
ರೂ.೭.೦೦, ರೂ.10.೦೦ ಲಕ್ಷ ಮತ್ತು ರೂ.1೦೦ ಲಕ್ಷವರೆಗೆ ಬ್ಯಾಂಕಿನಿಂದ ಸಾಲ 
ಸೌಲಭ್ಯವನ್ನು ಕಲ್ಪಸಲಾಗುವುದು. ಶೇ.7 ಕ್ವಿಂತ ಮೇಲ್ಪಟ್ಟ ಬಡ್ಡಿ ಸಹಾಯಧನವನ್ನು 
ಯೋಜನೆಯಿಂದ ಭರಿಸಿ ಪಾವತಿಸಲಾಗುವುದು ಹಾಗೂ ಪ್ರ-ಸಹಾಯ ಸಂಘಗಳು 
ನಿಯಮಿತವಾಗಿ ಸಾಲವನ್ನು ಮರು ಪಾವತಿಸಿದರೆ ಶೇ.3 ರಷ್ಟು ಹೆಚ್ಚುವರಿ ಬಡ್ಡಿ ಸಹಾಯಧನ 
ನೀಡಲಾಗುವುದು. 


3) ಕೌಶಲ್ಯ ತರಬೇತಿ ಮೂಲಕ ಉದ್ಯೋಗ ಮತ್ತು ಸ್ಥಳ ನಿಯುಕ್ತಿ: 

ಸದರಿ ಉಪಘಟಕದಡಿ ನಗರದ ನಿರುದ್ಯೋಗ ಯುವಕ / ಯುವತಿಯರಿಗೆ ವಿವಿಧ 
ಉದ್ಯೋಗಾಧಾರಿತ ಕೌಶಲ್ಯಾಭವೃದ್ಧಿ ತರಬೇತಿ ಕಾರ್ಯಕ್ರಮಗಳನ್ನು ನೀಡಿ, ಪ್ರಮಾಣಿಕರಣ 
ಮತ್ತು ಮೌಲ್ಯಮಾಪನವನ್ನು ಕೈಗೊಂಡು. ಕೇಂದ್ರ ಸರ್ಕಾರದ ಪ್ರಮಾಣ ಪತ್ರವನ್ನು ನೀಡಿ, 
ತರಬೇತಿಯನ್ನು ಪಡೆದುಕೊಂಡ ಶೇ.7೦ ರಷ್ಟು ಅಭ್ಯರ್ಥಿಗಳಗೆ ಪ್ರಯಂ ಉದ್ಯೋಗ ಅಥವಾ 
ಮೇತನಾಧಾರಿತ ಉದ್ಯೋಗವನ್ನು ಕಲ್ತಸಲಾಗುವುದು. 


4 


| 4)ನಗರದ ವಸತಿ ರಹಿತರಿಗೆ ಆಶ್ರಯ: 


ಸದರಿ ಉಪಘಟಕದಡಿ ನಗರದ ವಸತಿ ರಹಿತರನ್ನು ರ್ಯಾಪಿಡ್‌ ಸಮೀಕ್ಷೆಯ 'ಮೂಲಕ 
ಗುರುತಿಸಿ, ಆಶ್ರಯವನ್ನು ಕಲ್ರ್ತಸಲಾಗುವುದು 

5)ನಗರದ ಬದಿ ವ್ಯಾಪಾರಸ್ಥರಿಗೆ ಬೆಂಬಲ: 

ಸದರಿ ಉಪಘಟಕದಡಿ ನಗರದ ಬೀದಿ ವ್ಯಾಪಾರಸ್ಥರನ್ನು ಗುರುತಿಸಿ, ಗುರುತಿನ ಚೀಟ ಮತ್ತು 
ಮಾರಾಟ ಪ್ರಮಾಣ ಪತ್ರವನ್ನು ವಿತರಿಸಲಾಗುವುದು. 

6) ಸಾಮಥ್ಯ ಅಭವೃದ್ಧಿ ಮತ್ತು ತರಬೇತಿ: 

ಸದರಿ ಉಪಫಟಕದಡಿ ಅಭಿಯಾನವನ್ನು ಅನುಷ್ಠಾನಗೊಳಸಲು ತೊಡಗಿಸಿಕೊಂಡಿರುವ 
ಅಧಿಕಾರಿ / ಸಿಬ್ಬಂದಿಗಳಗೆ ವಿವಿಧ ಸಾಮರ್ಥ್ಯ ಅಭವೃದ್ಧಿ ತರಬೇತಿ ಕಾರ್ಯಕ್ರಮಗಳನ್ನು 
ನೀಡಲಾಗುತ್ತಿದೆ. 


ಮಾನದಂಡಗಳೇನು: 
| ನೀಡುವುದು) 


ನಿಗಧಿಪಡಿಸಿರುವ 
(ವಿವರ 


ಕರ್ನಾಟಕ ಕೌಶಲ್ಯಾಭಿವೃದ್ಧಿ ನಿಗಮ : 

ಕೇಂದ್ರ ಹಾಗೂ ರಾಜ್ಯ ಸರ್ಕಾರದಿಂದ ನಿಗದಿಪಡಿಸಲಾಗಿರುವ ಮಾರ್ಗಸೂಚಗಳನಪ್ಪಯ 
ರಾಜ್ಯದಾದ್ಯಂತ ಮುಖ್ಯಮಂತ್ರಿಗಳ ಕೌಶಲ್ಯ ಕರ್ನಾಟಕ ಯೋಜನೆ ಹಾಗೂ ಪ್ರಧಾನ 
ಮಂತ್ರಿಗಳ ಕೌಶಲ್ಯ ವಿಕಾಸ ಯೋಜನೆಗಳನ್ನು ಜಾರಿಗೊಆಸಲಾಗಿರುತ್ತದೆ. ಅದರಂತೆ ಸದರಿ 
ಯೋಜನೆಗಳಡಿ ಕನಿಷ್ಠ ವಯೋಮಾನವನ್ನು 15 ರಿಂದ 35 ವರ್ಷಗಳನ್ನು 
ನಿಗದಿಪಡಿಸಲಾಗಿದ್ದು,  ಅನಕ್ಷರಸ್ಸರನ್ನು ಒಳಗೊಂಡಂತೆ ಕನಿಷ್ಠ ವಿದ್ಯಾರ್ಹತೆಯನ್ನು 
ಹೊಂದಿರುವ ಅಭ್ಯರ್ಥಿಗಳು ಸಹ ಉಚತ ಕೌಶಲ್ಯಾಧಾರಿತ ತರಬೇತಿಯನ್ನು ಪಡೆದು ಜೀವನ 
ನಡೆಸಲು ಶಕ್ತರಾಗುವಂತೆ ಉದ್ಯೋಗಾವಕಾಶ ಹಾಗೂ ಉದ್ಯಮಶೀಲತೆಗೆ ಅವಕಾಶವನ್ನು 
ಕಲ್ತಸುವ ಮೂಲಕ ಹಾಗೂ ಸದರಿ ತರಬೇತಿದಾರರನ್ನು ಮುಖ್ಯವಾಹಿನಿಗೆ ತರಲು ಪ್ರಯತ್ನ 
ಮಾಡಲಾಗಿದೆ. 


ನಿಡಾಕ್‌: 
ರೂಪಿಸಿರುವ ಯೋಜನೆಗಳ ಪ್ರಯೋಜನ ಪಡೆಯಲು ಅಭ್ಯರ್ಥೀಗಳ ಕನಿಷ್ಠ 
ವಯೋಮಾನ 18 ವರ್ಷಗಳಾಗಿರಬೇಕು. ಉಳದಂತೆ ಯಾವುದೇ ಮಾನದಂಡಗಳು 
ಇರುವುದಿಲ್ಲ. 


ರಾಷ್ಟ್ರೀಯ ಗಾಮೀಣ ಜೀವನೋಪಾಯ ಅಭಂಯಾನ (NRLM): 


1. ರಾಷ್ಟೀಯ ಗ್ರಾಮೀಣ ಜೀವನೋಪಾಯ ಅಭಿಯಾನದಡಿ ಸುತ್ತುನಿಧಿ ವಿತರಿಸಲು ಈ 
ಕೆಳಗಿನ ಮಾನದಂಡಗಳನ್ನು ಅನುಸರಿಸಲಾಗುತ್ತಿದೆ 


* ಮಹಿಳಾ ಪ್ಪ-ಸಹಾಯ ಗುಂಪುಗಳು ಕನಿಷ್ಠ 5  (ಅಪಿಎಲ್‌) ಬಡ ವರ್ಗದ 
ಸದಸ್ಯರನ್ನು ಒಳಗೊಂಡಿರಬೇಕು. 

*  ಐಡವರ್ಗದ ಸದಸ್ಯರೆಂದರೆ: 

° ಆರ್‌ಎಸ್‌ಜವ್ಯೈ ಕಾರ್ಡ್‌ ಹೊಂದಿರುವವರು. 

*e ಎಎ ವೈ / ಬಪಿಎಲ್‌ ಪಡಿತರ ಚೀಟ ಹೊಂದಿರುವವರು 

* 2೦1 ಎಸ್‌ಇಸಿಸಿ ಸರ್ವೆಯಲ್ಲ ಪ್ರಯಂ ಸೇರ್ಪಡೆ(Aಟtಂ Inclusion) ವ್ಯಾಪಿಗೆ 
ಬರುವವರು Kis $ 


* ಕಳೆದ ಆರ್ಥಿಕ ವರ್ಷದಲ್ಲ ಎಮ್‌ಜಎನ್‌ಆರ್‌ಇಜವಎ ಅಡಿಯಲ್ಲ 15 ದಿನ ಉದ್ಯೋಗ 
ಪೂರೈಸಿದ ಸದಸ್ಯರನ್ನು ಹೊಂದಿರುವ ಕುಟುಂಬದ ಮಹಿಳೆಯರು. 


* ಪ್ರ ಸಹಾಯ ಗುಂಪು 'ಎ' ಮತ್ತು 'ಜ' ಶ್ರೇಣಿ ಪಡೆದಿರಬೇಕು. 
*  ಪಂಚಸೂತ್ರಗಳನ್ನು ಕಡ್ಡಾಯವಾಗಿ ಅನುಸರಣೆ ಮಾಡುತ್ತಿರುವ |' 
ಗುಂಪುಗಳಾಗಿರಬೇಕು. 


pe 


* ಐಡವರ್ಗದ ಸದಸ್ಯರೆಂದರೆ ರಾಷ್ಟ್ರೀಯ ಸ್ವಾಸ್ಟ್ಯ ಬೀಮಾ ಯೋಜನೆ ಕಾರ್ಡುದಾರ 
ಕುಟುಂಬದ ಸದಸ್ಯರು ಆ ಕಾರ್ಡಿನಲ್ಲಿ ಸದಸ್ಯರ ಹೆಸರು ನಮೂದಾಗಿರಬೇಕು, 
ಅಂತ್ಯೋದಯ ಅನ್ನ ಯೋಜನೆ ಮತ್ತು ಬಪಿಎಲ್‌ ಪಡಿತರ ಚೀಟ ಹೊಂದಿರುವ 


ಕುಟುಂಬದ ಸದಸ್ಯರು, 2೦1 ಎಸ್‌ಇಸಿಸಿ ಸರ್ವೆಯಲ್ಲ ಪ್ರಯಂ ಸೇರ್ಪಡೆ(Aಟtಂ 
Inclusion)  ಪ್ಯಾಪ್ತಿಗ್ಗೆ ಬರುವವರು, ಕಳೆದ ಆರ್ಥಿಕ ವರ್ಷದಲ್ಲ 


ಎಮ್‌ ಜಎನ್‌ಆರ್‌ಇಜವಎ ಅಡಿಯಲ್ಲ 15 ದಿನ ಉಧ್ಯೋಗ ಪೂರೈಸಿದ ಸದಸ್ಯರನ್ನು 
ಹೊಂದಿರುವ ಕುಟುಂಬದ ಮಹಿಜಕೆಯರು. 


* ಏಳು ಹಂತಗಳ 8ರು ಬಂಡವಾಳ ಹೂಡಿಕೆ ಯೋಜನೆಯನ್ನು ತಯಾರಿಸಿರಬೇಕು. 


* ಪರಿಶಿಷ್ಠ ಜಾತಿ ಮತ್ತು ಪರಿಶಿಷ್ಠ ಪಂಗಡದ ಜನರು ಕೇಂದ್ರೀಕೃತಗೊಂಡಿರುವ 
ಹಳ್ಳಗಳನ್ನು ಗುರುತಿಸುವುದು ಮತ್ತು ಆ ಹಳ್ಳಗಳಲ್ಪ ಅಸ್ಪಿತ್ತದಲ್ಲರುವ ಎಲ್ಲಾ ಅರ್ಹ 
ಪರಿಶಿಷ್ಠ ಜಾತಿ ಮತ್ತು ಪರಿಶಿಷ್ಠ ಪಂಗಡದ ಗುಂಪುಗಳನ್ನು ಗುರುತಿಸುವುದು. 

* ಭೂ ಚೇತನ ಯೋಜನೆ, ಸಂಸತ್‌ ಆದರ್ಶ ಗ್ರಾಮೀಣ ಯೋಜನೆ, ಕರ್ನಾಟಕ 
ಸಮಗ್ರ ಪೌಷ್ಠಿಕ ಅಭಿಯಾನ ಯೋಜನೆಗಳು ಅನುಷ್ಠಾನ ಗೊಳ್ಳುತ್ತಿರುವ ಹಳ್ಳಗಳು 
ಮತ್ತು ನದಿ ಪಾತ್ರಗಳ ಪ್ರದೇಶಗಳ ವ್ಯಾಪ್ತಿಯಲ್ಲ ಬರುವ ಎಲ್ಲಾ ಅರ್ಹ ಪ್ರ ಸಹಾಯ 
ಗುಂಪುಗಳನ್ನು ಪರಿಗಣಿಸುವುದು. 

*  ಇನ್‌ಟೆನ್ಸಿವ್‌ ತಾಲ್ಲೂಕುಗಳಲ್ಲ ವಾಸವಿರುವ ಆದಿ ಬುಡಕಟ್ಟು ಜನಾಂಗದ (ಜೇನು 
ಕುರುಬ ಮತ್ತು ಕೊರಗ- Primitive Scheduled Tribes) eg ಹ ಸ್ರ 
ಸಹಾಯ ಗುಂಪುಗಳನ್ನು ಪರಿಗಣಿಸುವುದು. 


2. ದೀನ ದಯಾಳ ಉಪಾದ್ಯಾಯ ಗ್ರಾಮೀಣ ಕೌಶಲ್ಯ ಯೊಜನೆ ಯಡಿ ತರಬೇತಿಯನ್ನು 
ಪಡೆಯಲು ಈ ಕೆಳಗಿನ ಮಾನದಂಡಗಳನ್ನು ಹೊಂದಿರಬೇಕು. 


* ಗ್ರಾಮೀಣ ಪ್ರದೇಶದ ಯುವಕ/ಯುವತಿಯರಾಗಿರಬೇಕು 
* 18 ರಿಂದ 35 ವಯೋಮಾನದವರಾಗಿರಬೇಕು, 

* ಕನಿಷ್ಠ 5ನೇ ತರಗತಿಯವರೆಗೆ ಓದಿರಬೇಕು. 

*  ಜ.ಪಿ.ಎಲ್‌ ಕಾರ್ಡ ಹೊಂದಿರಬೇಕು. 


3. ಗ್ರಾಮೀಣ ಹ್ಟಯಂ ಉದ್ಯೋಗ ತರಬೇತಿ ಕೇಂದ್ರ: ಸದರಿ ತರಬೇತಿ ಕೇಂದ್ರದಲ್ಲ 
ತರಬೇತಿಯನ್ನು ಪಡೆಯಲು ಈ ಕೇಳಗಿನ ಮಾನದಂಡಗಳನ್ನು ಹೊಂದಿರಬೇಕು, 


* ಗ್ರಾಮೀಣ ಪ್ರದೇಶದ ಯುವಕ/ಯುವತಿಯರಾಗಿರಬೇಕು, 
* 18 ರಿಂದ 45 ವಯೋಮಾನದವರಾಗಿರಬೇಕು, 

* ಕನಿಷ್ಠ 7ನೇ ತರಗತಿವರಿಗೆ ಓದಿರಬೇಕು, 

* ಆಧಾರ ಕಾರ್ಡ ಮತ್ತು ಬ.ಪಿ.ಎಲ್‌ ಕಾರ್ಡ ಹೊಂದಿರಬೇಕು. 


4. ಉನ್ನತಿ ಕೌಶಲ್ಯ ಯೋಜನೆ: ಸದರಿ ಇನೋಜನೆಯಡಿ ತರಬೇತಿಯನ್ನು ಪಡೆಯಲು 
ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯಡಿ 2೦18-1೨ ನೇ ಸಾಅನಲ್ಲ 
ಒಂದು ನೂರ ದಿನ ಕೆಲಸವನ್ನು ಮಾಡಿರಬೇಕು, 18 ರಿಂದ 4 | 
ವಯೋಮಾನದವರಾಗಿರಚಬೇಕು, ಕನಿಷ್ಠ 7ನೇ ತರಗತಿವರಿಗೆ ನದಿರಬೇಕು, ಆಧಾರ ಕಾರ್ಡ 


ಮತ್ತು ಜ.ಪಿ.ಎಲ್‌ ಕಾರ್ಡ ಹೊಂದಿರಬೇಕು. 


*° ಈ ಹಿಂದೆ ಯಾವುದೇ ಸರ್ಕಾರಿ ಯೋಜನೆ/ಎಸ್‌ಜಎಸ್‌ವ್ಯ ಯೋಜನೆಯಿಂದ 
ಸುತ್ತುನಿಧಿ ಪಡೆದಿರುವ ಗುಂಪುಗಳಣಗೆ ನೀಡುವಂತಿಲ್ಲ. " 


* ಹುತ್ತುನಿಧಿ ಫಲಾನುಭವಿ ಸ್ವ-ಸಹಾಯ ಗುಂಪಿನಿಂದ ಸುತ್ತುನಿಧಿ ಸೌಲಭ್ಯಕ್ಷಾಗಿ 


ಕೋರಿಕೆ ಪತ್ರವನ್ನು ಮತ್ತು ಯಾವ ರೀತಿಯಾಗಿ 
ಉಪಯೋಗಿಸಿಕೊಳ್ಳುತ್ತಾರೆಂದು/ಬಳಸಿಕೊಳ್ಳುತ್ತಾರೆಂದು ಮಾಹಿತಿಯನ್ನು 
ಪಡೆಯುವುದು. 


* ಪ. ಜಾತಿ ಮತ್ತು ಪ. ಪಂಗಡದ ಜನರು ಕೇಂದ್ರೀಕೃತಗೊಂಡಿರುವ ಹಳ್ಳಗಳನ್ನು 
ಗುರುತಿಸುವುದು ಮತ್ತು ಆ ಹಳ್ಳಯ ಎಲ್ಲಾ ಪ.ಜಾ ಮತ್ತು ಪ.ಪಂ.ದ ಜನರನ್ನು 
ಕಾರ್ಯಕ್ರಮದ ವ್ಯಾಪ್ತಿಗೆ ಒಳಪಡಿಸುವುದು. 

* ಭೂ ಜೇತನ ಯೋಜನೆ, ಸಂಸತ್‌ ಆದರ್ಶ ಗ್ರಾಮೀಣ ಯೋಜನೆ, ಕರ್ನಾಟಕ 
ಸಮಗ್ರ ಪೌಷ್ಠಿಕ ಅಭಿಯಾನ ಯೋಜನೆಗಳು ಅನುಷ್ಠಾನ ಗೊಳ್ಳುತ್ತಿರುವ ಹಳ್ಳಗಳು 
ಮತ್ತು ನದಿ ಪಾತ್ರಗಳ ಪ್ರದೇಶಗಳ ವ್ಯಾಪ್ತಿಯಲ್ಲ ಬರುವ ಎಲ್ಲಾ ಅರ್ಹ ಪ್ರ - 
ಸಹಾಯ ಗುಂಪುಗಳನ್ನು ಪರಿಗಣಿಸುವುದು. 

*  ಇನ್‌ಟೆನ್ಸಿವ್‌ ತಾಲ್ಲೂಕುಗಳಲ್ಲ ವಾಸವಿರುವ ಆದಿ ಬುಡಕಟ್ಟು ಜನಾಂಗದ (ಜೇನು 


ಕುರುಲಬು ಮತ್ತು ಕೊರಗ- Primitive Scheduled Tribes) aq ಅಹ ಪ್ಪ- 
ಸಹಾಯ ಗುಂಪುಗಳನ್ನು ಪರಿಗಣಿಸುವುದು. 

* ಶೇ.15 ರಷ್ಟು ಅ.ಸಂ, ಶೇ.3 ರಷ್ಟು ವಿ.ಚೇ. ಶೇ.35 ರಷ್ಟು ಪ.ಜಾತಿ ಮತ್ತು ಶೇ.15 
ರಷ್ಟು ಪ.ಪಂಗಡದ ಅನುಪಾತದಲ್ಪ ಗುಂಪುಗಳನ್ನು ಗುರುತಿಸಿ ಸುತ್ತುನಿಧಿ 
ಮಂಜೂರು ಮಾಡುವುದು. 


. ಸ್ರ ಸಹಾಯ ಗುಂಪಿನ ರಚನೆಯ ಜೇಷ್ಠತೆಯ ಆಧಾರದ ಮೇಲೆ ಆದ್ಯತೆ 
ನೀಡುವುದು. 


ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಅಭಯಾನದಡಿ ಸಮುದಾಯ ಬಂಡವಾಳ ನಿಧಿ 
ವಿತರಿಸಲು ಈ ಕೆಳಗಿನ ಮಾನದಂಡಗಳನ್ನು ಅನುಸರಿಸಲಾಗುತ್ತಿದೆ. 


*  ಎಸ್‌.ಎಚ್‌.ಜಗಳು ವಾರ್ಡ್‌ ಮಟ್ಟದ ಒಕ್ಸೂಟದಲ್ಲ ಸದಸ್ಯರಾಗಿರಬೇಕು. 


*  ಎಸ್‌.ಎಚ್‌.ಜಗಳು ಆರಂಭಗೊಂಡು ಕನಿಷ್ಠ 6 ತಿಂಗಳನ್ನು ಪೂರೈಸಿರಬೇಕು 
ಹಾಗೂ ಗುಂಪಿನ ಹೆಸರಿನಲ್ಲ ಬ್ಯಾಂಕ್‌ ಖಾತೆ ಹೊಂದಿರಬೇಕಾಗಿರುತ್ತದೆ. 


4 ಪಂಚಸೂತ್ರಗಳನ್ನು ಕಡ್ಡಾಯವಾಗಿ ಪಾಅಸುತ್ತಿರಬೇಕು. 

*  ಶ್ರೇಣಿಕರಣದಲ್ಲ ಎ” ಮತ್ತು ಬ” ಶ್ರೇಣಿ ಪಡೆದಿರಬೇಕು. 

* ಕರು ಬಂಡವಾಳ ಹೂಡಿಕೆ (ಎಮ್‌ಐಪಿ) ಯೋಜನೆಯು ಜ.ಪಿ.ಎಲ್‌.ಎಫ್‌ ಉಪ 
ಸಮಿತಿಯಿಂದ ಪರಿಶೀಲನೆಗೊಂಡಿರಬೇಕು. 


* ನಂತರ ಎಮ್‌ಐಪಿಯು ಜ.ಪಿ.ಎಲ್‌.ಎಫ್‌ ಇ.ಸಿ ಸಮಿತಿಯ ಅನುಮೋದನೆ 
ಪಡೆದಿರಬೇಕು. 

*  ಉಪಸಮಿತಿಯುಂದ ಪರಿಶೀಲನೆಗೊಂಡು ಅನುಮೋದನೆ ಪಡೆದ /ಕ್ರಮವಾಗಿರುವ 
ಬಗ್ಗೆ ಧೃಡಪಡಿಸಿಕೊಂಡ ನಂತರ ಗ್ರಾಮ ಪಂಜಾಲುತಿ ಮಟ್ಟದ ಒಕ್ಸೂಟದ 
ಕಾರ್ಯಕಾರಿ ಸಮಿತಿಯ ಮುಂದೆ ಮಂಡಿಸಿ ಅನುಮೋದನೆ ಪಡೆಯುವುದು. 

*  ಪಂಜೀವಿನಿ ಸಂಸ್ಥೆಯ 4ನೇ ಕಾರ್ಯಕಾರಿ ಸಮಿತಿಯಲ್ಲ ತೀರ್ಮಾನಿಸಿದಂತೆ ಕನಿಷ್ಟ 
5 ಬಡವರ್ಗದ ಸದಸ್ಯರನ್ನು ಹೊಂದಿರಬೇಕು. 


ಡೇ-ನರ್ಸಾ 


] 
| 
| 
ಕೌಶಲ್ಯಾಭವೃದ್ಧಿ ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆಯ ಘಟಸಲ್ಕಾ | 
ಅಭಿಯಾನದಡಿ ಪ್ರಯೋಜನವನ್ನು ಪಡೆಯಲು ನಿಗದಿಪಡಿಸಲಾದ ಮಾನದಂಡಗಳು ಈ 
ಕೆಳಕಂಡಂತಿರುತ್ತದೆ. 


ಯೋಜನೆಯ ಮಾನದಂಡ $- | 


1 ಸಗರದ ವ್ಯಾಪ್ತಿಯ ಅರ್ಹ ಬಡ ಫಲಾನುಭವಿಗಳಾಗಿರಬೇಕು. | 


೨. ಫಲಾನುಭವಿಗಳ ಕುಟುಂಬದ ವಾರ್ಷಿಕ ಆದಾಯ ರೂ.12೦ ಲಕ್ಷದ | 
ಒಳಗಿರಬೇಕು. | 


3. ಈ ಕೆಳಕಂಡ ದಾಬಲಾತಿಗಳನ್ನು ಪರಿಗಣಿಸಲಾಗುವುದು | 
> ಬಡತನ ರೇಖೆಗಿಂತ ಕೆಳಗಿರುವ ಫಲಾನುಭವಿಗಳೆಂದು ಗುರುತಿಸಲು ರೇಷನ್‌ | 
ಕಾರ್ಡ್‌, ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಮತ್ತು ಆಧಾರ್‌ ಕಾರ್ಡ್‌. | 

4. ತರಬೇತಿಗೆ 16 ರಿಂದ 45 ವರ್ಷ ವಯೋಮಾನ. 


(ಇ) ಮೇಲ್ಲಂಡ ಜಲ್ಲೆಗಳಲ್ಲ ಎಲ್ಪೆಲ್ಪ 
ಕೌಶಲ್ಯಾಭವೃದ್ಧಿ ಕೇಂದ್ರಗಳನ್ನು 
ತೆರೆಯಲಾಗಿದೆ; ಈ ಕೇಂದ್ರಗಳ 
ಮುಖ್ಯ ಉದ್ದೇಶ ಮತ್ತು ಕಾರ್ಯ 
ಚಟುವಟಕೆಗಳೇನಮು ? 
(ವಿಪರ ನೀಡುವುದು) 


ಕರ್ನಾಟಕ ಕೌಶಲ್ಯಾಭವೃದ್ಧಿ ನಿಗಮ : 
ಕರ್ನಾಟಕ ಕೌಶಲ್ಯ ಅಭವ್ಯದ್ಧಿ ನಿಗಮದ ವತಿಯಿಂದ ಮುಖ್ಯಮಂತ್ರಿಗಳ ಕೌಶಲ್ಯ ಕರ್ನಾಟಕ | 
ಯೋಜನೆ ಹಾಗೂ ಪ್ರಧಾನಮಂತ್ರಿಗಳ ಕೌಶಲ್ಯ ವಿಕಾಸ' ಯೋಜನೆಗಳನ್ನು ಸರ್ಕಾರಿ ಹಾಗೂ 
ಖಾಸಗಿ ತರಬೇತುದಾರ ಸಂಸ್ಥೆಗಳ ಮೂಲಕ ನಡೆಸಲಾಗುತ್ತಿದ್ದು, ರಾಜ್ಯದ ಯುವ ಜನತೆಗೆ | 
ಉಚಿತ ಕೌಶಲ್ಯಾಧಾರಿತ ತರಬೇತಿ ನೀಡಿ ಉದ್ಯೋಗಾವಕಾಶದೊಂದಿಗೆ ಉದ್ಯಮಶೀಲತೆ | 
ಒದಗಿಸುವುದಾಗಿದೆ. | 
ಕಲಬುರಗಿ ಮತ್ತು ಯಾದಗಿರಿ ಜಲ್ಲೆಯ ಈ ಕೆಳಕಂಡ ತಾಲ್ಲೂಕಿನ ವ್ಯಾಪ್ತಿಯಲ್ಲ ತರಬೇತಿ | 
ಕೇಂದ್ರಗಳನ್ನು ಸ್ಥಾಪಿಸಲಾಗಿರುತ್ತದೆ. 
ಮುಖ್ಯಮಂತ್ರಿಗಳ ಕೌಶಲ್ಯ ಕರ್ನಾಟಕ ಯೋಜನೆ : 
(ಕಲಬುರಗಿ'1 ತರಬೇತುದಾ ತರಬೇತುದಾರ 
ಜಲ್ಲೆ ) ಕೇಂದ್ರದ 
ತಾಲ್ಲೂಕು ಸಂಖ್ಯೆ ಸಂಖ್ಯೆ 
ಕಲಬುರಗಿ 
ಅಳಂದ 
ಅಫ್ಲಲ್‌ಮ 
ಸೀಡಿ೦ 
[— 


ಜೇವರ್ಗಿ 


[e) 
5 
8 


ಚಿಂಚೋಳ 


ರಾಷ್ಟೀಯ ಗ್ರಾಮೀಣ ಜೀವನೋಪಾಯ ಅಭಯಾನ (NRLM): 
ಕಲಬುರಗಿ ಮತ್ತು ಯಾದಗಿರಿ ಜಲ್ಲೆಗಳ್ಲ ದೀನ ದಯಾಳ ಉಪಾಧ್ಯಯ ಗ್ರಾಮೀಣ ಕೌಶಲ್ಯ 
ಯೊಜನೆಯಡಿ ಮತ್ತು ಗ್ರಾಮೀಣ ಪ್ರಯಂ ಉದ್ಯೋಗ ತರಬೇತಿ ಸಂಸ್ಥೆಯಡಿ ಈ 
ಕೆಳಕಂಡಂತೆ ಯೋಜನಾ ಅನುಷ್ಠಾನ ಸಂಸ್ಥೆಗಳು ಕಾರ್ಯ ನಿರ್ವಹಿಸುತ್ತಿವೆ. 


1 ದೀನ ದೆಯಾಳ ಉಪಾಧ್ಯಯೆ ಗ್ರಾಮೀಣ ಕೌಶಲ್ಯ ಯೊಜನೆಯೆ ತರಬೇತಿ ಕೇಂದ್ರ 


2. ಗ್ರಾಮೀಣ ಪ್ಲಯಂ ಉದ್ಯೋಗ ತರಬೇತಿ ಸಂಸ್ಥೆಯ ಮುಖ್ಯ ಉದ್ದೇಶ ಗ್ರಾಮೀಣ 


ಕ್ರ.ಸೆಂ. ಜಲ್ಲೆ ಡಿಡಿಯುಜಕೆವ್ಯೆ | ಆರ್‌ಸೆಟ [ 

| | ಸಂಸ್ಥೆಯ ಹೆಸರು | ಸಂಸ್ಥೆ ಹೆಸರು | 
1 ಕಲಬುರಗಿ | ಶಾಹಿ ಎಕ್ಷಪೋರ್ಟ, | ಎಸ್‌ಐ N | 
2 ಯಾದಗಿರಿ | ಶಾಹಿ ಎಕ್ಷಪೋರ್ಟ, ಎಸ್‌ಬಲಐ 


ಮುಖ್ಯೂ ಉದ್ದೇಶ ಗ್ರಾಮೀಣ ಪ್ರದೇಶದ ಯುವಕ/ ಯುವತಿಯರಿಗೆ ಕೌಶಲ್ಯ | 
ಸಂಬಂಧಿಸಿದಂತೆ ತರಬೇತಿಯನ್ನು ನೀಡುವದರ ಜೋತೆಗೆ ಉದ್ಯೋಗ ಅವಕಾಶವನ್ನು 
ನೀಡುವದಾಗಿದೆ. 


ನಿರುದ್ಯೋಗ ಯುವಕ/ಯುವತಿಯರಿಗೆ  ಪ್ರಯಂ ಉದ್ಯೋಗ ಕೈಗೊಳಲು 
ತರಬೇತಿಯನ್ನು ಸೀಡುವದಾಗಿರುತ್ತದೆ. 


ಡೇ-ನಲ್ಮ್‌:; 


ಡೇ-ನಲ್ಮ್‌ ಅಭಿಯಾನದಡಿ ಯಾವುದೇ ತರಬೇತಿ ಕೇಂದ್ರಗಳನ್ನು ತೆರೆಯಾಲಾಗಿರುವುದಿಲ್ಲ. 
ಆದಾಗ್ಯೂ ಖಾಸಗಿ ತರಬೇತಿ ಸಂಸ್ಥೆಗಳನ್ನು ತೊಡಗಿಸಿಕೊಂಡು ಅಭಿಯಾನದ ಕೌಶಲ್ಯ 
ತರಬೇತಿ ಮೂಲಕ ಉದ್ಯೋಗ ಮತ್ತು ಸ್ಥಳನಿಯುಕ್ತಿ ಉಪಪಘಟಕದಡಿ ತರಬೇತಿ 
ಕಾರ್ಯಕ್ರಮಗಳನ್ನು ಆಯೋಜಸಲಾಗುತ್ತಿರುತ್ತದೆ. ಅಂತಹ ತರಬೇತಿ ಕೇಂದ್ರಗಳ ವಿವರ ಈ 
ಕೆಳಕಂಡಂತಿರುತ್ತದೆ. 


Name of the ULB Address of Training Centre 
M/s Turning Point Computers 


Basaveshwara Bank CMC Complex, 
VidyagiriBagalkot 
CMC Bavalkot M/sTurning Point Computers 
ಸ Sovanna Technologies Sri 
Raghavendra Complex Sector No.4 
Near Kalidas Circle Navanagara, 
Bagalkot 
M/sTurning Point Computers 
Bhavani Computer World, Near 
VittalMandir, MangawarPeth, 
Banhatti-587311 
M/sTurning Point Computers 
Infoline Systems, Bustand Road Bilagi 
M/sTurning Point Computers 
C/o. PragatiComputers,C/0 Keonocs 
Near Bustandllkal 


ಅಭಿಯಾನದಡಿ ನೀಡಲಾಗಿರುವ ತರಬೇತಿ ವಿಷಯ ಮತ್ತು ಭೌತಿಕ ಗುರಿಗೆ ಅನುಸಾರ 
ತರಬೇತಿ ಆಯೋಜಸುವುದು ಮೇಲ್ಕಂಡ ತರಬೇತಿ ಕೇಂದ್ರಗಳು ಮಾಡುತ್ತವೆ. 


CMC 
RabakaviBanahatti 


TP Bilagi 


CMC Ilkal 


ಸಂಖ್ಯೆ: ಕೌಉಜೀಇ 63 ಉಜೀಪ್ರ 2೦೦೭1 


pa 
pS 


(ಡಾ ಪಿ.ಎಸ್‌. ಅಶ್ವಥ್‌ನಾರಾಯಣ) 
ಮಾನ್ಯ ಉನ್ನತ ಶಿಕ್ಷಣ, ವಿದ್ಯುನ್ಯಾನ, 
ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನ, 
ವಿಜ್ಞಾನ ಮತ್ತು ತಂತ್ರಜ್ಞಾನ ಹಾಗೂ 
ಕೌಶಲ್ಯಾಭವೃದ್ಧಿ, ಉದ್ಯಮಶೀಲತೆ ಮತ್ತು 
ಜೀವನೋಪಾಯ ಸಚಿವರು 


